ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಜುಲೈ ೨ , ೨೦೧೫ ( ಆಷಾಢ ೧೧ , ಶಕ ವರ್ಷ ೧೯೩೭) 
Bengaluru , Thursday, July 2 , 2015 (Ashadha 11 , Shaka Varsha 1937 ) 


ಸಂಚಿಕೆ ೨೭ 
Issue 27 


ಭಾಗ ೨ 


ನೇಮಕಗಳು , ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 151/ SPS 2014, Bengaluru, Dated : 06 .03. 2015 . 
Sri H .C . Kishore Chandra, IPS (KN - 1984), Additional Director General of Police , Law & Order, Bengaluru is promoted to the 
grade of Director General of Police carrying the Above Super Time Scale of IPS (DG ) 2.75 ,500 (A .Increment @ 3 % ) - 80 ,000 GP-Nil 
with immediate effect and posted until further orders as Director General of Police & Commandant General, Home Guards & Ex- officio 
Director , Civil Defence & Director, Fire Force , Bengaluru in the existing vacancy. 

Smt. Neelamani N . Raju , IPS (KN -1983), Additional Director, Intelligence Bureau , Government of India ,Ministry of Home Affairs , 
New Delhi is accorded proforma promotion to the grade of Director General of Police carrying the Above Super Time Scale of 
IPS (DG ) 7.75,500 (A .Increment @ 3 % ) - 80 ,000 GP-Nil with immediate effect with reference to her immediate junior 
Sri H .C .Kishore Chandra, IPS. 

Sri Padam Kumar Garg, IPS (KN -1986 ), Additional Director General of Police , Economic Offences , Criminal Investigation 
Department, Bengaluru is transferred with immediate effect and posted until further orders as Additional Director General of Police, 
Crimes & Technical Services , Bengaluru vice Sri N . S . Megharikh , IPS transferred . 

Sri N .S .Megharikh , IPS (KN -1987 ), Additional Director General ofPolice, Crimes & Technical Services, Bengaluru is transferred 
with immediate effect and posted until further orders as Additional Director General of Police, Law & Order, Bengaluru vice 
Sri H .C . Kishore Chandra , IPS promoted . 


By Order and in the name of the Governor of Karnataka, 

Dr . BAGADIGAUTHAM 
Deputy Secretary to Government 

DP & AR (Services ) 


P . R . 480 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 154 SPS 2014 ( Part), Bengaluru , Dated : 03.03. 2015 . 
Sri Abhishek Goyal, IPS (KN -2005), Deputy Commissioner of Police , Crimes, Bengaluru City , Bengaluru is transferred with 
immediate effect and posted until further orders as Deputy Commissioner of Police , City Armed Reserve , Headquarters, Bengaluru vice 
Sri R .Ramesh , IPS transferred . 


( ೨೧೭) 


908 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 


ಭಾಗ ೨ 


Sri Kaushlendra Kumar, IPS (KN -2005 ), Superintendent of Police , Shivamogga District, Shivamogga is transferred with 
immediate effect and posted until further orders as Superintendent of Police , Special Investigation Team , Karnataka Lokayukta, 
Bengaluru in the existing vacancy . 

Sri Raman Gupta , IPS (KN -2005 ), Superintendent of Police , Tumakuru District, Tumakuru is transferred with immediate effect 
and posted until further orders as Superintendent of Police, Hassan District, Hassan vice Sri Ravi D . Channannavar, IPS transferred. 


Sri R . Ramesh , IPS (KN -2006 ), Deputy Commissioner of Police , City Armed Reserve, Headquarters , Bengaluru is transferred 
with immediate effect and posted until further orders as Deputy Commissioner of Police , Crimes , Bengaluru City, Bengaluru vice 
Sri Abhishek Goyal IPS transferred . 

Sri Ravi D . Channannavar, IPS (KN - 2009 ), Superintendent of Police, Hassan District, Hassan is transferred with immediate 
effect and posted until further orders as Superintendent of Police , Shivamogga District, Shivamogga vice Sri Kaushlendra Kumar, IPS 
transferred . 

Sri Karthik Reddy, IPS (KN - 2011), Superintendent of Police, waiting for posting is posted with immediate effect and until further 
orders as Superintendent of Police , Tumakuru District, Tumakuru vice Sri Raman Gupta, IPS transferred . 

Government declares under rule 11 (1) of IPS (Pay) Rules , 2007 , that the post of Superintendent of Police , Special Investigation 
Team , Karnataka Lokayukta , Bengaluru and the post of Deputy Commissioner of Police, Crimes, Bengaluru City, Bengaluru are 
equivalent in status and responsibilities to the Cadre post of Superintendent of Police, Lokayukta, Bengaluru as included in 
Schedule II -A to the said Rules. 


By Order and in the name of the Governor of Karnataka , 

S . B .PATGAR 
Under Secretary to Government 

DP & AR ( Services - 4 ) 


P .R . 481 


PERSONNEL AND ADMINISTRATIVE REFORMS SECRETARIAT 

NOTIFICATION 

No. DPAR 154 SPS 2014 , Bengaluru , Dated : 03 .03 .2015 . 
Sri Patil Vinayak Vasanthrao, IPS (KN- 2011), Assistant Superintendent of Police , waiting for posting , is promoted to the Senior 
Time Scale of IPS carrying the pay scale of 3. 15 ,600 -39,100 + GP 4.6 ,600/- with immediate effect and posted until further orders as 
Deputy Commissioner of Police, Law & Order, Mysuru City ,Mysuru in the existing vacancy. 


By Order and in the name of the Governor ofKarnataka, 

S . B .PATGAR 
Under Secretary to Government 

DP & AR (Services-4 ) 


P . R . 482 


PERSONNEL AND ADMINISTRATIVE REFORMS SECRETARIAT 

NOTIFICATION 

No. DPAR 28 SPS 2014 , Bengaluru , Dated : 02 .03 .2015 . 
Sri H .S. Revanna, IPS (KN -2001), Deputy Inspector General of Police, Karnataka State Fire & Emergency Services, Bengaluru 
is transferred with immediate effect and his services are placed at the disposal of Transport Department for being posted until further 
orders as Deputy Inspector General of Police & Director , Security & Vigilance, Karnataka State Road Transport Corporation , Bengaluru 
in the existing vacancy . 

Government declares under rule 11(1) of IPS (Pay) Rules , 2007, that the post of Deputy Inspector General of Police & Director , 
Security & Vigilance , Karnataka State Road Transport Corporation , Bengaluru in the Super Time Scale of IPS (DIGP) carrying the pay 
scale of 1. 37,400 - 67,000 + GP - 3.8, 900/- is equivalent in status and responsibilities to the Cadre post of Deputy Inspector General of 
Police , Intelligence as included in Schedule 11- A to the said Rules . 


By Order and in the name of the Governor of Karnataka , 

S . B .PATGAR 
Under Secretary to Government 

DP & AR (Services-4 ) 


P . R . 483 


ಭಾಗ ೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೨ , ೨೦೧೫ 

೨೧೯ 
PERSONNEL AND ADMINISTRATIVE REFORMS SECRETARIAT 

NOTIFICATION 

No . DPAR 203 SPS 2014, Bengaluru, Dated: 28.02. 2015 . 
Sri Om Prakash , IPS (KN -1981), Director General of Police & Commandant General, Home Guards & Ex-officio Director, Civil 
Defence & Director, Fire Force, Bengaluru is posted as Director General and Inspector General of Police , Head of Police Force, 
Karnataka, Bengaluru with effect from 28.02.2015 (afternoon ) and until further orders vice Sri Lalrokhuma Pachuau , IPS retiring from 
service on superannuation . 


P . R . 484 


By Order and in the name of the Governor of Karnataka , 

S . B .PATGAR 
Under Secretary to Government 

DP & AR (Services-4) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 134 SPS 2014 , Bengaluru, Dated : 21. 02.2015. 


Sri. N . Shivakumar , IPS (KN -91), Inspector General of Police, Planning & Modernization , Bengaluru is transferred with 
immediate effect and posted until further orders as Inspector General of Police, Karnataka State Human Rights Commission , Bengaluru 
vice Sri Prashant Kumar Thakur, IPS proceeded on Study Leave . 


By Order and in the name of the Governor of Karnataka , 

S. B .PATGAR 
Under Secretary to Government 

DP & AR (Services-4 ) 


P . R . 485 


ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 45 ಎಲ್ ಸಿಎಲ್ 2015 , ಬೆಂಗಳೂರು, ದಿನಾಂಕ : 24 - 04 - 2015. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು 1977ರ ನಿಯಮ 23ರ ಅನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ 2 ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಕೆಳಕಂಡ ವಕೀಲರನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗೆ, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಡ್ವಕೇಟ್ ಜನರಲ್ ಘಟಕ ಕಛೇರಿ ಕಲ್ಲುರ್ಗಿಯಲ್ಲಿ ನೇಮಿಸಲಾಗಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ನೇಮಿಸಲಾದ ಹುದ್ದೆಯ 

ಪದನಾಮ 


ನೇಮಿಸಲಾಗಿರುವ ಸ್ಥಳ 


ಸಂಖ್ಯೆ 


ಶ್ರೀ ರಾಜ ರಾಘವೇಂದ್ರ ನಾಯ್ಕ, 

ಕರ್ನಾಟಕ ಉಚ್ಚ 
ವಕೀಲರು, ಸನ್ /ಆಫ್ ರಾಜಾ ವೆಂಕಟಪ್ಪ ನಾಯ | ನ್ಯಾಯಾಲಯದ ಸರ್ಕಾರಿ 
ವಕೀಲರು ಮನೆ ನಂ . 7 - 443 , ವಕ್ಕಲಗೇರಿ ಸ್ವೀಟ್, | ಫೀಡರ್ 
ಮೋಮಿನಸುರಾ, ಕಲ್ಲುರ್ಗಿ - 585104 


ಕಲಬುರ್ಗಿ ಘಟಕ ಕಛೇರಿ (ಶ್ರೀಮತಿ ಅರ್ಚನಾ 
ಪ್ರದೀಪ್ ತಿವಾರಿ ಕರ್ನಾಟಕ ಉಚ್ಚ 
ನ್ಯಾಯಾಲಯದ ಸರ್ಕಾರಿ ಫೀಡರ್ ಇವರ 
ಪದಾನಾಮೀಕರಣದಿಂದ ತೆರವಾದ ಖಾಲಿ 
ಹುದ್ದೆಗೆ) 


PR-588 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಯೀದಾ ಬಾನು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ ( ಆಡಳಿತ - 2 ). 


SC- 25 


೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 

ಭಾಗ ೨ 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 44 ಎಲ್‌ಸಿಎಲ್ 2015, ಬೆಂಗಳೂರು, ದಿನಾಂಕ : 18 - 05 - 2015. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 23ರ ಅನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ 2 ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಕೆಳಕಂಡ ವಕೀಲರನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗೆ , 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಡ್ವಕೇಟ್ ಜನರಲ್ ಘಟಕ ಕಛೇರಿ ಧಾರವಾಡ ಇಲ್ಲಿಗೆ ನೇಮಿಸಲಾಗಿದೆ. 
ಕ್ರಮ 

ನೇಮಿಸಲಾದ ಹುದ್ದೆಯ 
ಹೆಸರು ಮತ್ತು ವಿಳಾಸ 

ನೇಮಿಸಲಾಗಿರುವ ಸ್ಥಳ 
ಸಂಖ್ಯೆ 

ಪದನಾಮ 
ಶ್ರೀ ಶಿವಪ್ರಭು ಹಿರೇಮಠ, 

ಅಪರ ಸರ್ಕಾರಿ ವಕೀಲರು ಧಾರವಾಡ ಘಟಕ ಕಛೇರಿ 
ವಕೀಲರು, #1247, ಮಾಗಡಿ ಮೇನ್ ರೋಡ್, 

( ಶ್ರೀ ಹೆಚ್. ಹನುಮಂತರಾಯಪ್ಪ ಇವರ 
ಎಮ್. ಸಿ. ಲೇಔಟ್ , ವಿಜಯನಗರ, 

ರಾಜೀನಾಮೆಯಿಂದ ತೆರವಾದ ಖಾಲಿ ಹುದ್ದೆಗೆ) 
ಬೆಂಗಳೂರು-560079. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR -589 

ಸಯೀದಾ ಬಾನು 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC- 25 

ಕಾನೂನು ಇಲಾಖೆ ( ಆಡಳಿತ - 2). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 352 ಪಿಟಿಡಿ 2014, ಬೆಂಗಳೂರು, ದಿನಾಂಕ : 16 - 05 - 2015 . 
ಡಾ | ಮುನೀರ್ ಅಹಮ್ಮದ್ ಆರ್. ಪ್ರಾಧ್ಯಾಪಕರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರುರವರು 
ನಿಯೋಜನೆ ಮೇಲೆ ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬೆಂಗಳೂರು, ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು , ಇವರ ನಿಯೋಜನಾ 
ಅವಧಿಯನ್ನು ದಿನಾಂಕ : 15 - 05 - 2015 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR -590 

ಬಿ . ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ. ಮತ್ತು ಸಮನ್ವಯ ). 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 152 ಸಮನ್ವಯ 2015, ಬೆಂಗಳೂರು, ದಿನಾಂಕ : 16 - 05 - 2015 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್ ಕಲಂ 74( ಎ) ರನ್ವಯ ಶ್ರೀ ಜಿ.ಎನ್. ಯಡ್ರಾವಿ , ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆ ಇವರನ್ನು ಗುಲ್ಬರ್ಗಾ ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಶ್ರೀ ಕೆ.ಎಲ್. ರಾಮ 
ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಕಲಂ 74 ( ಎ) ರನ್ವಯ ಶ್ರೀ ಜಿ. ಎನ್. ಯಡ್ರಾವಿ, ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಶ್ರೀ ಕೆ.ಎಲ್. ರಾಮಚಂದ್ರ 
ಇವರ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


PR- 592 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


SC-100 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 


೨೨೧ 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 181 ಇಬಿಎಸ್ 2015 , ಬೆಂಗಳೂರು, ದಿನಾಂಕ : 16 - 05 - 2015 
ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ದಿನಾಂಕ : 31 - 03 - 2015ರ ಅಧಿಸೂಚನೆ ಸಂಖ್ಯೆ : ಇಎನ್ 69 ಇಬಿಎಸ್ 2015 
ರನ್ವಯ ಶ್ರೀ ಪಿ. ಜಯರಾಂ ಶೆಟ್ಟಿ ಇವರಿಗೆ ರೂ . 28100 - 700 - 28800 - 800- 33600- 900 -39000 -1050 -45300 - 1200 -50100 ಗಳ ವೇತನ 
ಶ್ರೇಣಿಯ ಲೆಕ್ಕಾಧಿಕಾರಿ ಹುದ್ದೆಗೆ ನೀಡಲಾದ ಸ್ಥಾನಪನ್ನ ಪದೋನ್ನತಿಯನ್ನು ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ 
ನಿಯಮ 4ಎ ರನ್ವಯ ಈ ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಮತ್ತು ಸದರಿಯವರ ಸೇವೆಯನ್ನು ವ್ಯವಸ್ಥಾಪಕರ ಹುದ್ದೆಯಲ್ಲಿಯೇ 
ಮುಂದುವರೆಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-593 

ಎನ್ . ಶಿವಕುಮಾರ್ 

ಪೀಠಾಧಿಕಾರಿ , 

ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 180 ಸೇಇಮು 2014, ಬೆಂಗಳೂರು, ದಿನಾಂಕ : 13 - 05 - 2015 
ಶ್ರೀ ಬಿ.ವಿ. ಶ್ರೀಕಾಂತ್ , ಅಪರ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರಿಗೆ ವೇತನ ಶ್ರೇಣಿ ರೂ . 52 ,500 -1350 - 60600- 1500 
69600 - 1700 - 73000ರಲ್ಲಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ , ಬೆಂಗಳೂರು ಈ ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


PR - 594 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ|| ಗೀತಾ, ಎಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3). 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಾಣ 27 ಕಾಬಾಸೇ 2015, ಬೆಂಗಳೂರು, ದಿನಾಂಕ : 02 - 05 - 2015 
ಕಾರ್ಖಾನೆಗಳು ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ ಹೆಸರಿನ ಮುಂದೆ ಸೂಚಿಸಲಾದ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕ್ರಮ 


ವರ್ಗಾಯಿಸಿದ ಸ್ಥಳ 


ಸಂಖ್ಯೆ 


ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಹಾಗೂ ಪ್ರಸ್ತುತ 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ರವೀಂದ್ರನಾಥ್ ಎನ್. ರಾಠೋಡ್, 
ಕಾರ್ಖಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು, 
ಬೆಂಗಳೂರು ವಿಭಾಗ -5. 


ಕಾರ್ಖಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು, ಹುಬ್ಬಳ್ಳಿ ವಿಭಾಗ -1, 
( ಶ್ರೀ ಎ. ಜೆ. ಸತೀಶ್ ಬಾಬು ಇವರ ಸ್ಥಳಕ್ಕೆ) 


ಶ್ರೀ ಎ . ಜೆ. ಸತೀಶ್ ಬಾಬು 

ಕಾರ್ಖಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು, ಬೆಂಗಳೂರು ವಿಭಾಗ 
ಕಾರ್ಖಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು, ಹುಬಳಿ | 5, ( ಶ್ರೀ ರವೀಂದ್ರನಾಥ್ ಎನ್. ರಾಠೋಡ್ ಇವರ ಸ್ಥಳಕ್ಕೆ) 
ವಿಭಾಗ -1. 


PR - 595 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬೋರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಾರ್ಮಿಕ ಇಲಾಖೆ, ಕಾರ್ಖಾನೆಗಳು ಮತ್ತು ಬಾಯ್ದರುಗಳು. 


SC- 50 


ಕ್ರಮ 


೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 

ಭಾಗ ೨ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 278 ಪಿಪಿಇ 2014, ಬೆಂಗಳೂರು, ದಿನಾಂಕ : 08 - 05 - 2015 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಾಣಿಸಿದ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ 
(ಕಿರಿಯ ) ಗಳಿಗೆ ಸರ್ಕಾರಿ ಅಭಿಯೋಜಕರು /ಕಾನೂನು ಅಧಿಕಾರಿ ( ಹಿರಿಯ ) ಹುದ್ದೆಗೆ ರೂ . 36300 -53850ರ (ಗ್ರೂಪ್- ಎ ಶ್ರೇಣಿ) ವೇತನ ಶ್ರೇಣಿಯಲ್ಲಿ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಈ ಕೆಳಕಂಡ ತಃಖ್ಯ ಅಂಕಣ (3) ರಲ್ಲಿ ನಮೂದಿಸಿರುವ ಸ್ಥಳಕ್ಕೆ 
ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಹಾಲಿ 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಸಂಖ್ಯೆ 

ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿದ ಸ್ಥಳ 
ಶ್ರೀ /ಶ್ರೀಮತಿ 
ಅಂಜನಾ ಚವ್ಹಾಣ್ , 

ಕಾನೂನು ಅಧಿಕಾರಿ ( ), ಪೊಲೀಸ್ ತರಬೇತಿ ಕೇಂದ್ರ ಗುಲ್ಬರ್ಗಾ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ( ಖಾಲಿ ಇರುವ ನಿಯೋಜನೆ ಹುದ್ದೆಗೆ) 
ನ್ಯಾಯಾಲಯ , ಬೀದರ್ 
ಮಂಜುನಾಥ, 

ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ನ್ಯಾಯಾಲಯ , ತುಮಕೂರು ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಹಾಸನ 
ಅಬ್ದುಲ್ ಗಫಾರ್ ಇಸ್ಮಾಯಿಲ್ ಸಾಹೇಬ್ ಖಾಜಿ , ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಕಾನೂನು ಅಧಿಕಾರಿ ( ಕಿರಿಯ ), ಎಸ್. ಪಿ . ಕಛೇರಿ, | 

ರಾಮನಗರ ( ಖಾಲಿ ಇರುವ ಹುದ್ದೆಗೆ) 
ರಾಮನಗರ 
ಎಸ್. ಬಿ , ಹಾವೇರಿ, 

ಸರ್ಕಾರಿ ಅಭಿಯೋಜಕರು, 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿರಿಯ ), ಕಾನೂನು ಅಧಿಕಾರಿ | ನ್ಯಾಯಾಲಯ, ಗುಲ್ಬರ್ಗಾ ( ಖಾಲಿ ಇರುವ ಹುದ್ದೆಗೆ) 
(ಹಿರಿಯ), ಕಛೇರಿ, ಬೆಳಗಾವಿ 


ಬಿ. ವೀರಣ್ಣ, 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ನ್ಯಾಯಾಲಯ, ಮಂಡ್ಯ , ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಮಂಡ್ಯ 
ಕೆ.ಎಸ್ . ರೇವಣಸಿದ್ದಪ್ಪ, 

8ನೇ ಅಪರ ಸರ್ಕಾರಿ ಅಭಿಯೋಜಕರು, 9ನೇ ಅಧಿಕ ಸಿಟಿ ಸಿವಿಲ್ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 1ನೇ | ಸತ್ರ ನ್ಯಾಯಾಲಯ , ಬೆಂಗಳೂರು ನಗರ ( ಖಾಲಿ ಇರುವ ಹುದ್ದೆಗೆ) 
ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು ನಗರ 
ಬಿ . ದೊಡ್ಡಯ್ಯ , 

11ನೇ ಅಪರ ಸರ್ಕಾರಿ ಅಭಿಯೋಜಕರು, 11ನೇ ಅಧಿಕ ಸಿಟಿ ಸಿವಿಲ್ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಎಂಎಂ . | ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ನಗರ ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ, ಬೆಂಗಳೂರು ನಗರ 
ಎಲ್ . ನಾಗರಾಜ್ , 

ಸರ್ಕಾರಿ ಅಭಿಯೋಜಕರು , 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 6ನೇ | ( ಎಸ್‌ಸಿ/ ಎಸ್‌ಟಿ) ( ವಿ . ನ್ಯಾ ) , ರಾಮನಗರ, ( ಖಾಲಿ ಇರುವ ಹುದ್ದೆಗೆ) 
ಎ . ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು ನಗರ 
ಎಂ . ಉದಯಕುಮಾರ್, 

ಸರ್ಕಾರಿ ಅಭಿಯೋಜಕರು, 5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ), ಕಾನೂನು ಅಧಿಕಾರಿ ( ಹಿರಿಯ) , 

ನ್ಯಾಯಾಲಯ, ಮಂಗಳೂರು (ಪೀಠಾಸೀನ ಮತ್ತೂರು) , ( ಖಾಲಿ ಇರುವ 
ಕಛೇರಿ, ಮಂಗಳೂರು 

ಹುದ್ದೆಗೆ) 
ಬಿ .ಎ . ಗಣಿ, 

ಸರ್ಕಾರಿ ಅಭಿಯೋಜಕರು, 7ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿಜೆಎಂ ನ್ಯಾಯಾಲಯ , ಬೆಳಗಾವಿ (ಪೀಠಾಸೀನ ಚಿಕ್ಕೋಡಿ) ( ಖಾಲಿ ಇರುವ 
3ನೇ ನ್ಯಾಯಾಲಯ , ಬಿಜಾಪುರ 

ಹುದ್ದೆಗೆ) 
ಕುದರಿ ಶೇಖಪ್ಪ ಶಂಕರಪ್ಪ, 

ಸರ್ಕಾರಿ ಅಭಿಯೋಜಕರು, 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ. ಎಂ . 

ನ್ಯಾಯಾಲಯ , ಬೆಂಗಳೂರು ಗ್ರಾಮಾಂತರ (ಪೀಠಾಸೀನ 
ನ್ಯಾಯಾಲಯ , ಹಾವೇರಿ 

ದೊಡ್ಡಬಳ್ಳಾಪುರ), ( ಖಾಲಿ ಇರುವ ಹುದ್ದೆಗೆ) 


10. 


| 5 


, 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 


೨೨೩ 


ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿದ ಸ್ಥಳ 
ಶ್ರೀ /ಶ್ರೀಮತಿ 
ಪಿ . ಇಕ್ವಾಲ್ ಅಹಮದ್, 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ), ಎಸ್ .ಪಿ . ಕಛೇರಿ ಯಾದಗಿರಿ 

ನ್ಯಾಯಾಲಯ , ರಾಯಚೂರು ( ಖಾಲಿ ಇರುವ ಹುದ್ದೆಗೆ) 
ಎ . ಜಿ . ಪಠಾಣ್‌, 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 7ನೇ ನ್ಯಾಯಾಲಯ , ರಾಮನಗರ (ಪೀಠಾಸೀನ ಕನಕಪುರ) , ( ಖಾಲಿ ಇರುವ 
ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು ನಗರ 

ಹುದ್ದೆಗೆ) 
ಬಿ. ವಿ. ಹುಚರೆಡ್ಡಿ, 

ಸರ್ಕಾರಿ ಅಭಿಯೋಜಕರು , 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಕಾನೂನು ಅಧಿಕಾರಿ ( ಕಿ), ಎಸ್. ಪಿ . ಕಛೇರಿ, ಧಾರವಾಡ ಹಾವೇರಿ ( ಖಾಲಿ ಇರುವ ಹುದ್ದೆಗೆ) 
ಕೆ. ಕೆಂಚಪ್ಪ, 

ಸರ್ಕಾರಿ ಅಭಿಯೋಜಕರು, 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿ. ಜೆ. ಎಂ . 

ದಾವಣಗೆರೆ ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಚಿತ್ರದುರ್ಗ 
ಛಬ್ಬಿ ಮಾಬು ಸಾಹೇಬ್, 

ಸರ್ಕಾರಿ ಅಭಿಯೋಜಕರು, 5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿರಿಯ), ಎಸ್ . ಪಿ. ಕಛೇರಿ, ಹಾವೇರಿ 

ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ (ಪೀಠಾಸೀನ ದೇವನಹಳ್ಳಿ), 

( ಖಾಲಿ ಇರುವ ಹುದ್ದೆಗೆ) 
ಟಿ. ಎಂ . ನರೇಂದ್ರ, 

ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, | ನ್ಯಾಯಾಲಯ, ಕೋಲಾರ ( ಖಾಲಿ ಇರುವ ಹುದ್ದೆಗೆ) 
5ನೇ ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು ನಗರ | 


17. 


18 , 


ಎಸ್. ಜಿ. ಪೀರಜಾದೆ, 

ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, | ನ್ಯಾಯಾಲಯ, ಮಂಡ್ಯ ( ಖಾಲಿ ಇರುವ ಹುದ್ದೆಗೆ) 
3ನೇ ಎಸಿಎಂಎಂ ನ್ಯಾಯಾಲಯ, ಬೆಂಗಳೂರು ನಗರ 


ರಾಜು ಪೂಜಾರಿ, 

ಸರ್ಕಾರಿ ಅಭಿಯೋಜಕರು , 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಕಾನೂನು ಅಧಿಕಾರಿ ( ಕಿ), ಎಸ್. ಪಿ . ಕಛೇರಿ, ಉಡುಪಿ 

ಮಂಗಳೂರು ( ಖಾಲಿ ಇರುವ ಹುದ್ದೆಗೆ) 
ಕೆ . ನಾಗರಾಜ ಆಚಾರ, 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ (ಕಿ), ಎಸ್. ಪಿ. ಕಛೇರಿ, ಮಡಿಕೇರಿ 

ನ್ಯಾಯಾಲಯ, ಮಡಿಕೇರಿ (ಪೀಠಾಸೀನ ವೀರಾಜಪೇಟೆ), ( ಖಾಲಿ ಇರುವ 

ಹುದ್ದೆಗೆ) 
ಜಿ. ವೆಂಕಟೇಶ್, 

ಸರ್ಕಾರಿ ಅಭಿಯೋಜಕರು, 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಕರ್ನಾಟಕ | ನ್ಯಾಯಾಲಯ, ರಾಮನಗರ ( ಖಾಲಿ ಇರುವ ಹುದ್ದೆಗೆ) 
ಲೋಕಾಯುಕ್ತ, ಬೆಂಗಳೂರು 
ಬಿ. ಶೇಖರಶೆಟ್ಟಿ, 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ), ಎಸ್. ಪಿ . ಕಛೇರಿ, ಮಂಗಳೂರು ನ್ಯಾಯಾಲಯ, ಮಂಗಳೂರು ( ಖಾಲಿ ಇರುವ ಹುದ್ದೆಗೆ) 
ಎಸ್ . ಪಿ. ಹುಬ್ಬಳ್ಳಿ, 

ಕಾನೂನು ಅಧಿಕಾರಿ ( ಹಿ), ಸಿ. ಐ . ಡಿ. ಕಛೇರಿ, ಬೆಂಗಳೂರು (ನಿಯೋಜನೆ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಕರ್ನಾಟಕ | ಹುದ್ದೆಗೆ) 
ಲೋಕಾಯುಕ್ತ, ಬೆಂಗಳೂರು| 
ಹೆಚ್. ಡಿ . ಆನಂದಕುಮಾರ್, 

ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕಾರವಾರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಶಿವಮೊಗ್ಗ 
ಜುಡಿತ್ ಓಲ್ಲ ಮಾರ್ಗರೇಟ್ ಕ್ರಾಸ್ಪ , 

ಸರ್ಕಾರಿ ಅಭಿಯೋಜಕರು, 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ) , ಕಾನೂನು ಅಧಿಕಾರಿ ( ಹಿರಿಯ ) | ನ್ಯಾಯಾಲಯ, ಮಂಗಳೂರು ( ಖಾಲಿ ಇರುವ ಹುದ್ದೆಗೆ) 

ಕಛೇರಿ, ಮಂಗಳೂರು 
26, | ಟಿ.ಹೆಚ್. ಲೋಲಾಕ್ಷಿ, 

ಸರ್ಕಾರಿ ಅಭಿಯೋಜಕರು , ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿಜೆಎಂ | 

ಚಾಮರಾಜನಗರ ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಚಾಮರಾಜನಗರ 


೨೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 


ಭಾಗ ೨ 


ಸಂಖ್ಯೆ 


27 . 


29 . 


ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿದ ಸ್ಥಳ 
ಶ್ರೀ /ಶ್ರೀಮತಿ 
ಗಿರಿಜಾ ಎಸ್ . ತಮ್ಮಿನಾಳ್ , 

ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ), ಪೊಲೀಸ್ ಆಯುಕರ ಕಛೇರಿ, ನ್ಯಾಯಾಲಯ, ಧಾರವಾಡ ( ಖಾಲಿ ಇರುವ ಹುದ್ದೆಗೆ) 
ಹುಬ್ಬಳ್ಳಿ - ಧಾರವಾಡ 
ಆರ್‌. ವಿ . ಭಟ್, 

ಕಾನೂನು ಅಧಿಕಾರಿ, ಕರ್ನಾಟಕ ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 9ನೇ | 

ಬೆಂಗಳೂರು ( ಖಾಲಿ ಇರುವ ಹುದ್ದೆಗೆ) 
ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು ನಗರ 
ಬಿ . ರಮೇಶ್, 

ಕಾನೂನು ಸಲಹೆಗಾರರು, ಕೃಷಿ ಆಯುಕ್ತರ ಕಛೇರಿ, ಬೆಂಗಳೂರು ( ಖಾಲಿ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 10ನೇ | ಇರುವ ನಿಯೋಜನೆ ಹುದ್ದೆಗೆ) 
ಎ .ಸಿ . ಎಂ . ಎಂ . ನ್ಯಾಯಾಲಯ, ಮೇಯೋಹಾಲ್, 
ಬೆಂಗಳೂರು ನಗರ 
ದಳವಾಯಿ ಚಕ್ರಪಾಣಿ, 

ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ಚಿಕ್ಕಬಳ್ಳಾಪುರ ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಬಳ್ಳಾರಿ 
ಬಿ . ಗಣೇಶ್ ನಾಯಕ್ , 

ಸರ್ಕಾರಿ ಅಭಿಯೋಜಕರು, 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ (ಪೀಠಾಸೀನ ಆನೇಕಲ್) 
ನ್ಯಾಯಾಲಯ, ದಾವಣಗೆರೆ 

( ಖಾಲಿ ಇರುವ ಹುದ್ದೆಗೆ) 
ಎಂ . ಬಿ. ಸುಂಕಣ್ಣ, 

ಸರ್ಕಾರಿ ಅಭಿಯೋಜಕರು, 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿರಿಯ), ಎಸ್. ಪಿ . ಕಛೇರಿ, ಬಳ್ಳಾರಿ 

ನ್ಯಾಯಾಲಯ , ಬೆಂಗಳೂರು ಗ್ರಾಮಾಂತರ ( ಖಾಲಿ ಇರುವ ಹುದ್ದೆಗೆ) 
ಬಿ . ಅರುಣಾಕ್ಷಿ, 

ಸರ್ಕಾರಿ ಅಭಿಯೋಜಕರು, ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ಚಿಕ್ಕಬಳ್ಳಾಪುರ ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಕೊಪ್ಪಳ 
ವಿ . ಡಿ. ದರಬಾರೆ, 

ಸರ್ಕಾರಿ ಅಭಿಯೋಜಕರು, 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ), ಎಸ್. ಪಿ. ಕಛೇರಿ, ಬಾಗಲಕೋಟೆ | 

| ನ್ಯಾಯಾಲಯ , ಮಡಿಕೇರಿ ( ಖಾಲಿ ಇರುವ ಹುದ್ದೆಗೆ) 
ಎಸ್. ಆರ್ . ನರಸಿಂಹಲು, 

ಸರ್ಕಾರಿ ಅಭಿಯೋಜಕರು, 4ನೇ ಅಪರ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿರಿಯ), ಎಸ್ . ಪಿ . ಕಛೇರಿ, ಗುಲ್ಬರ್ಗಾ | ನ್ಯಾಯಾಲಯ, ಗುಲ್ಬರ್ಗಾ ( ಖಾಲಿ ಇರುವ ಹುದ್ದೆಗೆ) 
ನಾಗಪ್ಪ ಸಿ. ನಾಕಮನ್, 

ಸರ್ಕಾರಿ ಅಭಿಯೋಜಕರು, 5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ , ( ವರದಕ್ಷಿಣೆ ಸಾವು ಪ್ರಕರಣಗಳ ವಿಚಾರಣೆಗೆ ವಿಶೇಷ ನ್ಯಾ ) 
ನ್ಯಾಯಾಲಯ , ರಾಯಚೂರು 

ಮೈಸೂರು (ಶ್ರೀ ಪಿ. ಬಿ. ಧರೆಣ್ಣವರ್ ಇವರ ವರ್ಗಾವಣೆಯಿಂದ 

ತೆರವಾಗುವ ಹುದ್ದೆಗೆ) 
ಟಿ. ಅಂಬಣ್ಣ, 

ಸರ್ಕಾರಿ ಅಭಿಯೋಜಕರು, 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ನ್ಯಾಯಾಲಯ , ಬಳ್ಳಾರಿ (ಪೀಠಾಸೀನ ಹೊಸಪೇಟೆ) ( ಖಾಲಿ ಇರುವ 
ನ್ಯಾಯಾಲಯ , ಯಾದಗಿರಿ 

ಹುದ್ದೆಗೆ) 
ಎಸ್. ಕೆ. ನಾರಾಯಣಸ್ವಾಮಿ , 

ಸರ್ಕಾರಿ ಅಭಿಯೋಜಕರು, 5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | 

ನ್ಯಾಯಾಲಯ , ತುಮಕೂರು (ಪೀಠಾಸೀನ ತಿಪಟೂರು) ( ಖಾಲಿ ಇರುವ 
ನ್ಯಾಯಾಲಯ, ತುಮಕೂರು 

ಹುದ್ದೆಗೆ) 
ಪ್ರಾಣೇಶ ಭರತನೂರ, 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ (ಕಿ), ಎಸ್. ಪಿ. ಕಛೇರಿ, ಶಿವಮೊಗ್ಗ ನ್ಯಾಯಾಲಯ , ಶಿವಮೊಗ್ಗ ( ಖಾಲಿ ಇರುವ ಹುದ್ದೆಗೆ) 
ಡಿ . ಸುಜಾತ, 

ಕಾನೂನು ಅಧಿಕಾರಿ ( ಒ ) ಕರ್ನಾಟಕ ಪೋಲಿಸ್ ಅಕಾಡೆಮಿ , ಮೈಸೂರು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ | 

| ( ಖಾಲಿ ಇರುವ ನಿಯೋಜನೆ ಹುದ್ದೆಗೆ) 
ಸಿಜೆ ( ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಮೈಸೂರು 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 


೨೨೫ 


ವ 


ಸಂಖ್ಯೆ 


ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿದ ಸ್ಥಳ 
ಶ್ರೀ /ಶ್ರೀಮತಿ 
ಶೈಲಾ ಯು , ಅಂಗಡಿ , 

ಸರ್ಕಾರಿ ಅಭಿಯೋಜಕರು, ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿಜೆಎಂ | 

[ ಗದಗ ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಧಾರವಾಡ 


41 . 


43. 


ಬಿ . ಎಸ್ . ಕೂಗುನವರ್‌, 

ಸರ್ಕಾರಿ ಅಭಿಯೋಜಕರು, 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ | ನ್ಯಾಯಾಲಯ, ವಿಜಯಪುರ ( ಖಾಲಿ ಇರುವ ಹುದ್ದೆಗೆ) 
ಸಿಜೆಎಂ ನ್ಯಾಯಾಲಯ, ಧಾರವಾಡ 
| ಯು . ಶ್ರೀನಿವಾಸಹೆಗಡೆ, 

ಸರ್ಕಾರಿ ಅಭಿಯೋಜಕರು, ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ಉಡುಪಿ ( ಪೀಠಾಸೀನ ಕುಂದಾಪುರ) ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಮಂಗಳೂರು 
ಮುರಳೀಧರ ಕುಲಕರ್ಣಿ, 

ಸರ್ಕಾರಿ ಅಭಿಯೋಜಕರು, 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು 
ಕಾನೂನು ಅಧಿಕಾರಿ ( ಕಿ), ಎಸ್. ಪಿ . ಕಛೇರಿ, ಬೆಳಗಾವಿ 

ಸತ್ರ ನ್ಯಾಯಾಲಯ , (ಮಹಿಳೆಯರ ಮೇಲಿನ ದೌರ್ಜನ್ಯ 
ಅಪರಾಧ ಪ್ರಕರಣಗಳ ವಿಚಾರಣೆಗಾಗಿ ವಿಶೇಷ ನ್ಯಾಯಾಲಯ ) ಬೆಳಗಾವಿ 
( ಶ್ರೀ ಕೆ. ಜಿ. ಪುರಾಣಿಕ್‌ಮ‌ ರವರು ದಿನಾಂಕ : 31 -05- 2015ರಂದು 
ನಿವೃತ್ತಿ ಹೊಂದಿದ ನಂತರ ಖಾಲಿಯಾಗುವ ಹುದ್ದೆಗೆ) 


44. 


46 . 


ಸಫೀರ್ ಅಹಮದ್, 

ಸರ್ಕಾರಿ ಅಭಿಯೋಜಕರು , ವಿಶೇಷ ನ್ಯಾಯಾಲಯ, ಗುಲ್ಬರ್ಗಾ ( ಖಾಲಿ 
ಕಾನೂನು ಅಧಿಕಾರಿ (ಕಿ), ಕಾನೂನು ಅಧಿಕಾರಿ | ಇರುವ ಹುದ್ದೆಗೆ ) 
( ಹಿರಿಯ) ರವರ ಕಛೇರಿ, ಗುಲ್ಬರ್ಗಾ ವಲಯ , ಗುಲ್ಬರ್ಗಾ 
ಎ . ಎಂ . ಸುರೇಶ್‌ಕುಮಾರ್‌, 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ), ಅಭಿಯೋಗ ಮತ್ತು ಸರ್ಕಾರಿ | ನ್ಯಾಯಾಲಯ , ಚಿಕ್ಕಮಗಳೂರು ( ಖಾಲಿ ಇರುವ ಹುದ್ದೆಗೆ) 
ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು 
ಎನ್. ಆರ್ . ಗಣೇಶ್‌ಬಾಬು 

ಕಾನೂನು ಸಲಹೆಗಾರರು, ಪೋಲಿಸ್ ಆಯುಕ್ತರ ಕಛೇರಿ, ಬೆಂಗಳೂರು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 8ನೇ | ( ಖಾಲಿ ಇರುವ ನಿಯೋಜನೆ ಹುದ್ದೆಗೆ) 
ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು 
ಹರಿಶ್ಚಂದ್ರ ಉದಿಯಾವರ್, 

ಸರ್ಕಾರಿ ಅಭಿಯೋಜಕರು , 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ), ಆರಕ್ಷಕ ಆಯುಕ್ತರ ಕಛೇರಿ, ನ್ಯಾಯಾಲಯ , ಮಂಗಳೂರು ( ಖಾಲಿ ಇರುವ ಹುದ್ದೆಗೆ) | 
ಮಂಗಳೂರು 
ಎಸ್ . ಎ . ಶಿರೂರ, 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ (ಕಿ), ಕಾನೂನು ಅಧಿಕಾರಿ ( ಹಿರಿಯ ) ನ್ಯಾಯಾಲಯ, ಹಾವೇರಿ (ಪೀಠಾಸೀನ ರಾಣೇಬೆನ್ನೂರು) ( ಖಾಲಿ ಇರುವ 
ಕಛೇರಿ, ದಾವಣಗೆರೆ 

ಹುದ್ದೆಗೆ) 
ಜಯರಾಮಶೆಟ್ಟಿ , 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ), ಎಸ್. ಪಿ . ಕಛೇರಿ, ಹಾಸನ 

ನ್ಯಾಯಾಲಯ , ಹಾಸನ ( ಖಾಲಿ ಇರುವ ಹುದ್ದೆಗೆ ) 
ಲಕ್ಷ್ಮಿದೇವಿ ಪಾಟೀಲ್, 

ಸರ್ಕಾರಿ ಅಭಿಯೋಜಕರು, 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಕಾನೂನು ಅಧಿಕಾರಿ ( ಕಿ) , ಎಸ್. ಪಿ . ಕಛೇರಿ, ರಾಯಚೂರು 

ಬಳ್ಳಾರಿ (ಶ್ರೀಮತಿ ಅಂಜಲಿದೇವಿ ಇವರ ವರ್ಗಾವಣೆಯಿಂದ ತೆರವಾಗುವ 
ಹುದ್ದೆಗೆ) 


50 . 


52 . 


ಆರ್‌. ಎಂ . ಗಂಜಿಗಟ್ಟಿ, 

ಕಾನೂನು ಅಧಿಕಾರಿ ( ಹಿ ), ಕರ್ನಾಟಕ ಪೋಲಿಸ್ ಅಕಾಡೆಮಿ , ಮೈಸೂರು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ( ಖಾಲಿ ಇರುವ ನಿಯೋಜನೆ ಹುದ್ದೆಗೆ) 
ನ್ಯಾಯಾಲಯ, ಗುಲ್ಬರ್ಗಾ 


೨೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 


ಭಾಗ ೨ 


54, 


ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿದ ಸ್ಥಳ 
ಸಂಖ್ಯೆ 

ಶ್ರೀ /ಶ್ರೀಮತಿ 
ಅಮರೇಗೌಡ, 

ಸರ್ಕಾರಿ ಅಭಿಯೋಜಕರು, 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿ), ಅಭಿಯೋಗ ಮತ್ತು ಸರ್ಕಾರಿ | ನ್ಯಾಯಾಲಯ , ತುಮಕೂರು (ಪೀಠಾಸೀನ ಮಧುಗಿರಿ) ( ಖಾಲಿ ಇರುವ 
ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು 

ಹುದ್ದೆಗೆ) 
ತನುಜಾ ಬಾಬುರಾವ್ ಹೊಸಪಟ್ಟಣ, 

ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
| ಕಾನೂನು ಅಧಿಕಾರಿ (ಕಿ), ಎಸ್. ಪಿ. ಕಛೇರಿ, ಕಾರವಾರ 

ನ್ಯಾಯಾಲಯ, ಮೈಸೂರು ( ಖಾಲಿ ಇರುವ ಹುದ್ದೆಗೆ) . 
55 . ನಾರಾಯಣ ಸೇರಿಗಾರ್ ಯು . 

ಸರ್ಕಾರಿ ಅಭಿಯೋಜಕರು, 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ ಸಿಜೆ | ನ್ಯಾಯಾಲಯ , ( ವಿಶೇಷ ನ್ಯಾಯಾಲಯ ಭ್ರ.ನಿ. ಕಾ ) ಮಂಗಳೂರು ( ಶ್ರೀ ಕೆ. 

( ಹಿ . ವಿ ) ಮತ್ತು ಸಿ . ಜೆ . ಎಂ . ನ್ಯಾಯಾಲಯ , ಮಂಗಳೂರು | ಶಿವಪ್ರಸಾದ್ ಆಳ್ವರವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
56. ವೀರೇಶ್ ಜಿ. ಮಾಮನಿ, 

ಸರ್ಕಾರಿ ಅಭಿಯೋಜಕರು, 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ | ನ್ಯಾಯಾಲಯ , ಮಂಡ್ಯ ( ಪೀಠಾಸೀನ ಶ್ರೀರಂಗಪಟ್ಟಣ) ( ಖಾಲಿ ಇರುವ 
ನ್ಯಾಯಾಲಯ , ಬಾಗಲಕೋಟೆ 

ಹುದ್ದೆಗೆ) 
57. ಕೆ. ಮೋಹನ್ ಕುಮಾರ್ , 

1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಧಿಕ ಸಿಟಿ ಸಿವಿಲ್ ಮತ್ತು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, | ಸತ್ರ ನ್ಯಾಯಾಲಯ , ಬೆಂಗಳೂರು ನಗರ ( ಖಾಲಿ ಇರುವ ಹುದ್ದೆಗೆ) 
ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು 
| ಬಿ. ರಾಜೇಶ್ವರಿ, 

6ನೇ ಅಪರ ಸರ್ಕಾರಿ ಅಭಿಯೋಜಕರು , 10ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ ( ಕಿರಿಯ), ಎಸ್. ಪಿ . ಕಛೇರಿ, ಕೊಪ್ಪಳ 

ನ್ಯಾಯಾಲಯ , ಬೆಂಗಳೂರು ನಗರ ( ಖಾಲಿ ಇರುವ ಹುದ್ದೆಗೆ) 
ಕೆ. ಜಿ. ಕಲ್ಪನ, 

ಸರ್ಕಾರಿ ಅಭಿಯೋಜಕರು, 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಕಾನೂನು ಅಧಿಕಾರಿ (ಕಿರಿಯ), ಎಸ್. ಪಿ. ಕಛೇರಿ, ಚಿಕ್ಕಮಗಳೂರು ( ಶ್ರೀ ಕೆ.ಕೆ. ಕುಲಕರ್ಣಿ, ಇವರ ವರ್ಗಾವಣೆಯಿಂದ 
ಚಿತ್ರದುರ್ಗ 

ತೆರವಾಗುವ ಹುದ್ದೆಗೆ) 
60 . ಕಿರಣ್ ಎಸ್ . ಪಾಟೀಲ್, 

ಸರ್ಕಾರಿ ಅಭಿಯೋಜಕರು, 8ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ 
ಕಾನೂನು ಅಧಿಕಾರಿ (ಕಿರಿಯ ) ಪೋಲಿಸ್ ತರಬೇತಿ ಶಾಲೆ, | ನ್ಯಾಯಾಲಯ , ಬೆಳಗಾವಿ ( ಖಾಲಿ ಇರುವ ಹುದ್ದೆಗೆ) | 
ಖಾನಾಪುರ (ನಿಯೋಜನೆ ಮೇರೆಗೆ) 


59 . 


ಕ್ರಮ 


ಭಾಗ- || 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ ( ಹಿರಿಯ ) ವೃಂದದ ಈ ಕೆಳಕಂಡ 
ಅಧಿಕಾರಿಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದೆ. 

ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಮತ್ತು ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆ ಮಾಡಬಹುದಾದ ಸ್ಥಳ 
ಸಂಖ್ಯೆ 

ಶ್ರೀ /ಶ್ರೀಮತಿ 
ಕೆ. ಶಿವಪ್ರಸಾದ್ ಆಳ್ವ, 

ಕಾನೂನು ಅಧಿಕಾರಿ ( 6) ಮಂಗಳೂರು ವಲಯ ಮಂಗಳೂರು ( ಖಾಲಿ 
ಸರ್ಕಾರಿ ಅಭಿಯೋಜಕರು, 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ | ಇರುವ 

ತು ಸತ್ರ ಇರುವ ಹುದ್ದೆಗೆ) 
ನ್ಯಾಯಾಲಯ , ( ವಿಶೇಷ ನ್ಯಾಯಾಲಯ - ಭ್ರ .ನಿ. ಕಾ ) 
ಮಂಗಳೂರು 


2 . 


ಪಿ . ಬಿ . ಧರೆಣ್ಣವರ್, 

ಕಾನೂನು ಅಧಿಕಾರಿ ( 6) ಮೈಸೂರು ವಲಯ ಮೈಸೂರು ( ಖಾಲಿ 
ಸರ್ಕಾರಿ ಅಭಿಯೋಜಕರು, 5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ | ಇರುವ ಹುದ್ದೆಗೆ) 
ನ್ಯಾಯಾಲಯ , ( ವರದಕ್ಷಿಣೆ ಸಾವು ಪ್ರಕರಣಗಳ ವಿಚಾರಣೆಗೆ 
ವಿಶೇಷ ನ್ಯಾ ) ಮೈಸೂರು 


ಭಾಗ ೨ 


ಕ್ರಮ 


ಸಂಖ್ಯೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 

೨೨೭ 
ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಮತ್ತು ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆ ಮಾಡಬಹುದಾದ ಸ್ಥಳ 
ಶ್ರೀ /ಶ್ರೀಮತಿ 
ಹೆಚ್. ಇ. ಚಿನ್ನಪ್ಪ, 

ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ | ಮೈಸೂರು ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಮೈಸೂರು 


3 , 


ಕೆ. ಕೆ. ಕುಲಕರ್ಣಿ, 

ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಸರ್ಕಾರಿ ಅಭಿಯೋಜಕರು, 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ | ಚಿಕ್ಕಮಗಳೂರು ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಚಿಕ್ಕಮಗಳೂರು 
ಅಂಜಲಿದೇವಿ, 

ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಸರ್ಕಾರಿ ಅಭಿಯೋಜಕರು, 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ | ಬಳ್ಳಾರಿ ( ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ , ಬಳ್ಳಾರಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


PR-596 


ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, (ಪೋಲಿಸ್ ಸೇವೆಗಳು - ಬಿ). 
ಕಾನೂನು ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಲಾ 131 ಎಲ್‌ಎಜಿ 2012 , ಬೆಂಗಳೂರು, ದಿನಾಂಕ : 08 - 05 - 2015 . 
ಶ್ರೀ ವೈ . ಮಂಜಪ್ಪ ಜಿಲ್ಲಾ ಸರ್ಕಾರಿ ವಕೀಲರು, ದಾವಣಗೆರೆ ಜಿಲ್ಲೆ ಇವರ ಅಧಿಕಾರದ ಅವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎನ್. ಸುರೇಶ ಬಿನ್ ತಿಮ್ಮಪ್ಪ ಎನ್. ವಕೀಲರು, ಮನೆ ನಂ . 2988 / , 7ನೇ ಮೇನ್, ಎಂ .ಸಿ.ಸಿ. 
ಬಿ ಬ್ಲಾಕ್ ದಾವಣಗೆರೆ -577004. ಇವರನ್ನು ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


PR-597 


ಸಯೀದಾ ಬಾನು 


SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾನೂನು ಇಲಾಖೆ ( ಆಡಳಿತ- 2 ). 
HIGH COURT OF KARNATAKA 

NOTIFICATION 

No. HCE 1146/2014, BENGALURU, DATED : 13TH MAY 2015, 
In pursuance of Rule 118 - A (1 ) of K . C . S .Rs and G . O .No . FD 05 SRS 2012 , dated 14 .06 .2012 sanction is hereby accorded 
for payment of cash equivalent of leave salary for Earned Leave at the credit of Sri Kodandarama, retired Assistant Registrar of this 
office , subject to maximum of 300 days , on the date attaining the age of superannuation w .e.f. the afternoon of 30 .04 . 2015 . It is certified 
that no Departmental enquiry was pending against the said officer , as on that date. 
He shall be paid pay and allowances admissible for the period of Earned Leave at his credit as per rules. 

BY ORDER 


P . B . 598 


G . SHAMBANNA 


Assistant Registrar, 
High Court ofKarnatak,.Benagaluru . 


998 FDFE3F ODTI, Todowo, we 9, 9003 

ಭಾಗ ೨ 
HIGH COURT OF KARNATAKA 

NOTIFICATION 

HCC No. 02 /2009 , DATED : 11th FEBRUARY 2015 . 
The following candidates who have been selected for the posts of Software Technicians (created vide Government Order No. 
LAW 28 LAC 2010 dated 04 .08. 2012 and the method of recruitment as fixed vide Government order No. LAW 76 LAC 2013 , Dated 27 
3 - 2013) on the establishment of sub ordinate courts in the state of Karnataka in the scale of pay of 28100 -700 - 28800 -33600 - 900 - 39000 
1050 - 45300 - 1200 -50100 , with admissible allowances , are hereby appointed as Software Technicians subject to the conditions 
enumerated below and posted to the Courts mentioned against their names . The candidates are directed to report before the Pr!. 
District , and Sessions Judge of the District to which they are posted. 


CANDIDATES SELECTED UNDER RESIDUAL PARENT CADRE 


SI. No. 


Name of the Candidate 


District to which posted 


VEERABHADRAPPA AKIWATE 


RAMANAGARA 


S /o . APPASAHEB 
No. 310 TANSA HOUSE INDIAN , INSTITUTE OF TECHNOLOGY 
BOMBAY , POWAIMUMBAI 


MOHAN KUMAR NT 
S/O . THIRUMALE GOWDA, NALLUR VILLAGE AND POST KASABA 
HOBLI CHANNARAYAPATNA , HASSAN 


MYSURU 


PUNITH KUMAR P 


BENGALURU CITY 


S /O PANDURANGA G SHET , OPP 
TO POST OFFICE ROAD , NALLUR 
POST: CHANNAGIRI, DAVANAGERE 


DEEPAKKM 


S / O . MAHADEVAPPA , 


MANDYA 


HOUSE NO 666 , HEBBARE STREET,KOTHATHI, KOTHATHI POST, 
MANDYA 


ABHILASH HD 


HASSAN 


S /0 . DHARMAPAL SRIKALABYRAWESHWARA NILAYA , INFRONT OF 
ADICHUNCHANAGIRI KANNADA SCHOOL GOWRIKOPPLU ROAD 
HASSAN -573201 


SANJAYAKUMAR PATIL 


S / o . SIDRAMAPPA HOUSE NO 15 - 3 -74, SHANI NIVAS CHANNA BASAV | BIDAR 
NAGAR KUMBARWADA . ROAD , BIDAR 


RAMMANULFATH 
D /O MOHAMMED JAVEED HUSSAIN DOOR NO 266 5TH MAIN 3RD 
CROSS VIVEKNAGAR BENGALURU 


TUMAKURU 


RENUKADEVIAR 


DAVANAGERE 


D /O . RANGAPPA M . D . NO 676 / 170 , RANGANATHA NILAYA , BEHIND 
ITI COLLEGE NITUVALLI, DAVANGERE . 


ASHOK KUMAR SUVARNA B 
S /O , BACHU MOGERA K BAL CHIKKU NILAYA , P . O . DEVALKUNDA 
KUNDAPURA, UDUPI. 


MANGALURU 


10 


NAGASHRI R . G 
W /O. RAVIKUMAR BUDDODI4/31 BLOCK NO 3 MAIN ROAD NEAR 
NEW BUS STAND POST KINNAL KOPPAL 


KOPPAL 


ಭಾಗ ೨ 


FDFEIT ODZTE , HODodo ,mes 9, 9003 


998 


Sl. No . 


Name of the Candidate 


District to which posted 


11 


MEGHAN 


D /o NAGARAJA R C -8 , KPWD QUATRES JEEVAN BHEEMA NAGAR , 


CHIKKABALLAPURA 


BENGALURU 


MANOJ N REVANKAR 


VIJAYAPURA 


C /o . SANJAY N REVANKAR 8 / 222 , SAPTAGIRI NILAYA , BEHIND 
SHABARI BEKARI, 3RD A CROSS,GANGAMMA GUDI ROAD , 
HOSKOTE , BENGALURU RURAL 


13 


ASHARANIHB 
D /O. BASAVEGOWDA H .C . HANIYAMBADI VILLAGE , MANGALA POST: 
KOTHATHI HOBLI,MANDYA 


CHAMARAJANAGARA 


14 


BHARATHLT 


D /O . THIMMEGOWDA 78 , MADHIHALLY VILLAGE SHETTIHALLY POST, UDUPI 
KATTAYA HOBLIHASSAN . 


15 


GAYATHRIC 
W /O . DINESH NAIK F545 ,2ND D MAIN ,12TH CROSS,BEL LAYOUT 1ST 
STAGE BHARATH NAGAR BENGALURU UTTARA. 


BENGALURU RURAL 


16 


KESHAVANAND P , 


BELAGAVI 


S /o . PARAMESHA NO .8, 4TH MAIN , 4TH CROSS NANDINI LAYOUT, 
ALANAHALLIMYSURU 


17 


PRIYANKA CHAVAN 


KOLAR 


D /O. TUKARAM 115 /AI 5TH MAIN , 4TH BLOCK RAJAJI NAGAR 
BENGALURU 


18 


ASHWINIKUMAR CS 


U .K ., KARAWAR 


S /O . SHIVENDRA KUMAR C .S 830 CHAMANAHALLIMADDUR ,MANDYA 


19 


MEGHANAP 
D /O. PUTTARAJU C NO . 146 /1,6TH MAIN , 10TH D CROSS NAGAPURA, 
MAHALAKSHMIPURAM BENGALURU 


ODAGAU -MADIKERI 


20 


GEETANJALI VASTRAD 


BAGALKOT 


W /O V .C . PUJERI, SECTOR NO. 12 , PLOT NO. 21D NAVANAGAR , 
BAGALKOT 


21 


LAXMI BADIGER 
D / RAMAPPA BADIGER VISHWAKARMA NIVAS MARATHA COLONY 
ROAD NEAR BC - HOSTEL DHARWAD 


DHARWAD 


22 


UMESH RAJ 
S/ . MURUGAN GANDHINAGAR VILLAGE PADUVAKOTE POST VIA 
RP COLONY HD KOTE MYSURU 


BALLARI 


23 


RAHAMATH ULLAKHAN K 


CHITRADURGA 


S /o LATE MOHAMED MUSTAF DOOR NO 595 NEAR 
BHUWANESHWARI CIRCLE , NEHRU ROAD JAGALURU , 
DAVANAGERE 


920 


FDFEIT ODZIE , TO ,wes 9, 9003 


ಭಾಗ ೨ 


CANDIDATES SELECTED UNDER HYDERABAD -KARNATAKA REGION LOCAL CADRE 


Sl. No . 


Name of the Candidate 


District to which posted 


V . ANILKUMAR VENKAYYA 


RAICHUR 


S /o . VENKAYYA H . NO . 9-9- 356 /1 SHRISHABARINIVAS , BRHAMPUR 
COLONY OPP OLD HERO HONDA SHOWROOM BIDAR 


SHASHIKANTH 
S / . SHANKAREPPA 2- 907- 14 /29 AISIRI BEHIND ANDOLA HOSPITAL 
GUBBI COLONY, KALABURAGI. 


KALABURAGI 


Terms & Conditions of appointment : 
1 . The candidates shall be on probation initially for a period of two years in accordance with Karnataka Civil Services Probation 
Rules , 1977 or for any extended period ,if necessary . 
2 . The candidates shall be taken on duty only on satisfactory proof of genuineness of original certificates to be produced by them 
at the time of reporting to duty . 
3 . The candidates shall report to duty within 15 days from the date of receipt of the order of appointment, failing which the order of 
appointment shall be liable to be cancelled . 
4. The seniority inter-se between the selected candidates will be in accordance with their ranking as shown above . 
5 . The above appointments, are . subject to report to be received from concerned Caste verification committee /concerned 
authorities regarding category and education qualification respectively and also Police verification report . In case , the certificates are 
found to be false or fabricated , the candidates are liable to be prosecuted according to law . Further, if any adverse report is received 
from the Police authorities against the selected candidates appointment of such candidates is liable to be cancelled . 
6 . The appointment of candidates selected under Hyderabad Karnataka Region Local cadre is subject to submission of original 
eligibility certificate issued by the concerned Assistant Commissioner . 
7. The candidates should produce the medical certificate regarding physical fitness issued by the competent authority at the time 
of reporting for duty. 
8 . In respect of all other conditions of service not specified above, the candidates shall be governed by Rules and Regulations 
and Orders etc ., as in force from time to time applicable to the Government Servant. 


BY ORDER OF HON BLE THE CHIEF JUSTICE , 

B . A . PATIL 
REGISTRAR GENERAL 


P . R . 599 


HIGH COURT OF KARNATAKA , BENGALURU 


HIGH COURT OF KARNATAKA 

NOTIFICATION 

NO . GOB.11. 98 / 2015 , BENGALURU, DATED : 18 .05 .2015 . 
The I Addl. Senior Civil Judge & JMFC , Hubballi, is directed to itinerate to Kundgol for a day in a week ( i.e ., 
on every working Monday), to decide the cases relating to Kundgol taluk , with immediate effect from 01.06 . 2015 and 
until further orders 
P . R . 600 

BY ORDER OF THE HIGH COURT, 


B . A . PATIL 

REGISTRAR GENERAL 
HIGH COURT OF KARNATAKA, BENGALURU 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
J033 : 22 361 USJ 2014 , 2307 & sos , addox : 08 - 05 - 2015 
ರಾಜ್ಯ ಪೋಲಿಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್ ( ಸಿವಿಲ್) ( ನಾನ್ ಐಪಿಎಸ್ ) ರವರುಗಳನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ 
ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಭಾಗ ೨ 


ಕ್ರಮ 


* 


ಸಂಖ್ಯೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 

೨೩೧. 
ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
(ಶ್ರೀಯುತರುಗಳು ) 
ರವೀಂದ್ರ ಕಾಶಿನಾಥ ಗಡಾದಿ, 

ಹೆಚ್ಚುವರಿ ಪೋಲೀಸ್ ಅಧೀಕ್ಷಕರು, ಬೆಳಗಾವಿ ಜಿಲ್ಲೆ 
ಎಐಜಿಪಿ ( ಸಾಮಾನ್ಯ ) ಪೋಲೀಸ್ ಪ್ರಧಾನ ಕಛೇರಿ, ಬೆಂಗಳೂರು 
ಶೇಖರ್ ಟೆಕ್ಕಣ್ಣವರ್, 

ಉಪ ಪೊಲೀಸ್ ಆಯುಕ್ತರು, ಕಾನೂನು ಮತ್ತು ಸುವ್ಯವಸ್ಥೆ , 
ಉಪ ಪೊಲೀಸ್ ಆಯುಕ್ತರು, ರಾಜ್ಯ ಗುಪ್ತ ವಾರ್ತೆ , ಬೆಂಗಳೂರು ಮೈಸೂರು ನಗರ 
ಕೆ. ಎಂ . ಶಾಂತರಾಜ್, 

ಉಪ ಪೊಲೀಸ್ ಆಯುಕ್ತರು, ಕಾನೂನು ಮತ್ತು ಸುವ್ಯವಸ್ಥೆ , 
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಚಿತ್ರದುರ್ಗ ಜಿಲ್ಲೆ 

ಮಂಗಳೂರು ನಗರ 
ಕೆ. ಪರಶುರಾಮ , 

ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಚಿತ್ರದುರ್ಗ ಜಿಲ್ಲೆ 
ಪೋಲೀಸ್ ಅಧೀಕ್ಷಕರು, ಲೋಕಾಯುಕ್ತ, ಧಾರವಾಡ 
ಚಂದ್ರಕಾಂತ್ , 
ಪೋಲೀಸ್ ಅಧೀಕ್ಷಕರು , ಅಬಕಾರಿ ಮತ್ತು ಲಾಟರಿ ನಿಷೇಧದಳ, ಎಐಜಿಪಿ ( ಸಾಮಾನ್ಯ ) ಪೋಲೀಸ್ ಪ್ರಧಾನ ಕಛೇರಿ, ಬೆಂಗಳೂರು 
ಬೆಂಗಳೂರು 


PR -601 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲಿಸ್ ಸೇವೆಗಳು - ಎ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 114 ಪಿಪಿಇ 2015 , ಬೆಂಗಳೂರು, ದಿನಾಂಕ : 23 -05 -2015 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 114 ಪಿಪಿಇ 2015 , ದಿನಾಂಕ : 2 - 5 - 2015ನ್ನು ಭಾಗಶಃ ಮಾರ್ಪಡಿಸಿ , ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ಯ ಅಂಕಣ ( 2) ರಲ್ಲಿ ನಮೂದಿಸಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ಮುಂದಿನ ಆದೇಶದವರೆಗೆ ತಃಖ್ಯೆಯ ಅಂಕಣ (3) ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ವರ್ಗಾಯಿಸಲಾಗಿದೆ. 


ಕ್ರಮ 


ಸಂಖ್ಯೆ 


ಹೆಸರು ಪದನಾಮ ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿರುವ ಸ್ಥಳ 


_ 01 


_ 02 


03 


ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಹಿವಿ) ಮತ್ತು 
ಶ್ರೀಮತಿ ಇಂದಿರಾ ನಾಯ್ಕ , 

ಜೆಎಂಎಫ್‌ಸಿ ನ್ಯಾಯಾಲಯ , ಹೊನ್ನಾವರ (ಕೋರಿಕೆ ಮೇರೆಗೆ) 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಕಿವಿ) ಮತ್ತು | 

| (ಶ್ರೀ ಹುಸೇನಸಾಬ್ ಮೌಲಾಸಾಬ್ ನದಾಫ್ ಇವರ 
ಜೆಎಂಎಫ್ಸಿ ನ್ಯಾಯಾಲಯ , ಭಟ್ಕಳ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿಜೆ (ಕಿವಿ) ಮತ್ತು 
ಶ್ರೀ ಹುಸೇನಸಾಬ್ ಮೌಲಾಸಾಬ್ ನದಾಫ್, 

ಜೆಎಂಎಫ್‌ಸಿ ನ್ಯಾಯಾಲಯ , ಶಿರಸಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಹಿವಿ) ಮತ್ತು 

(ಶ್ರೀಮತಿ ಕೆ.ಎಸ್. ಪುಪ್ಪ ಇವರ ವರ್ಗಾವಣೆಯಿಂದ ತೆರವಾಗಿರುವ 
ಜೆಎಂಎಫ್‌ಸಿ ನ್ಯಾಯಾಲಯ , ಹೊನ್ನಾವರ 

ಜಾಗಕ್ಕೆ) 


ಕ್ರಮ ಸಂಖ್ಯೆ : 1ರಲ್ಲಿನ ಅಧಿಕಾರಿಯ ವರ್ಗಾವಣೆಯ ಕೋರಿಕೆ ವರ್ಗಾವಣೆಯಾಗಿರುವುದರಿಂದ ಸದರಿಯವರು ವರ್ಗಾವಣೆ ಭತ್ಯೆ ಹಾಗೂ 
ಸೇರುವ ಕಾಲಕ್ಕೆ ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-602 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲಿಸ್ ಸೇವೆಗಳು - ಬಿ). 


R .N .I. No. KARBIL /2001/47147 POSTAL REGN . No . RNP /KA /BGS/2202/2014 -16 
Licensed to post without prepayment WPP No . 297 


೨೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೧೫ 


ಭಾಗ ೨ 


ಒಳಾಡಳಿತ ಸಚಿವಾಲಯ 

ಮಾರ್ಪಾಡು ಅಧಿಸೂಚನೆ 
ಸಂಖ್ಯೆ : ಒಇ 95 ಪೊಸಿಪ 2015 , ಬೆಂಗಳೂರು, ದಿನಾಂಕ : 22 - 05 - 2015 
ಶ್ರೀ ರಾಮದಾಸ್ ನಾಯಕ್, ಡೆಪ್ಯೂಟಿ ಕಮಾಂಡೆಂಟ್ ಇವರಿಗೆ ಕಮಾಂಡೆಂಟ್ ಹುದ್ದೆಗೆ ಮುಂಬಡ್ತಿ ನೀಡಿ ಕಮಾಂಡೆಂಟ್, ಕೆ.ಎಸ್.ಆರ್. ಪಿ. 
ಕೇಂದ್ರ ಸ್ಥಾನ, ಬೆಂಗಳೂರು ಇಲ್ಲಿ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ : 02 - 05 - 2015ರಲ್ಲಿ ಸ್ಥಳನಿಯುಕ್ತಿಗೊಳಿಸಿರುವುದನ್ನು ಮಾರ್ಪಡಿಸಿ 
ಸದರಿಯವರನ್ನು ಶ್ರೀ ಬಸವರಾಜ ಜಿಲ್ಲೆ, ಕಮಾಂಡೆಂಟ್ , 2ನೇ ಪಡೆ, ಬೆಳಗಾವಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


PR- 603 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲಿಸ್ ಸೇವೆಗಳು - ಎ). 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59. 


